ಕರ್ನಾಟಕ ವಿಧಾನ ಪರಿಷತ್ತು 


ಸೂ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1346 - ನ ಖಿ 

"ಸದಸ್ಯರ ಹೆಸರು : ಶ್ರೀಎನ್‌. ರವಿಕುಮಾದ್ಟ್‌ - EE 
§ (ವಿಧಾನ ಸಭೆಯಿಂದೆ'ಚುನಾಯತರಾದವರು) 

ಉತ್ತರಿಸುವ ದಿನಾಂಕ : 24-12-2021 

ಉತ್ತರಿಸುವ ಸಚಿವರು : ಕೃಷಿಸಚಿವರು 


ಕಳೆದ 3 ವರ್ಷಗಳಲ್ಲಿ ರೈತ 
ಸಿರಿಯೋಜನೆಯ ಫಲಾನುಭವಿಗಳ ಸಂಖ್ಯೆ 
ಎಷ್ಟು; (ಜಿಲ್ಲಾವಾರು ವಿವರ 
ನೀಡುವುದು) 


ರೈತಸಿರಿ ಯೋಜನೆಯನ್ನು 2019-20 ನೇ 
ಸಾಲಿನಿಂದ ಪ್ರಾರಂಭಿಸಲಾಗಿದ್ದು, 2019-20 ನೇ 
ಸಾಲಿನಲ್ಲಿ 49702 ಹಾಗೂ 2020-21ನೇ 
ಸಾಲಿನಲ್ಲಿ 10331 ರೈತರಿಗೆ ಪ್ರೋತ್ಸಾಹಧನ 
ವಿತರಿಸಲಾಗಿದೆ. ಜಿಲ್ಲಾವಾರು ವಿವರಗಳನ್ನು 
ಅನುಬಂಧ-1 ರಲ್ಲಿ ಒದಗಿಸಲಾಗಿದೆ. 


ರೈತಸಿರಿ ಯೋಜನೆಯ ಅನ್ವಯ ಯಾವ 
ಯಾವ ಬೆಳೆಗಳನ್ನು ಬೆಳೆಯಲಾಗುತ್ತದೆ: 
(ಕಳೆದ 3 ವರ್ಷಗಳ ವಿವರ ನೀಡುವುದು) 


ರೈತಸಿರಿ ಯೋಜನೆಯಡಿ ಸಿರಿಧಾನ್ಯಗಳಾದ 
ಊದಲು, ನವಣೆ, ಹಾರಕ, ಕೊರಲೆ, ಸಾಮೆ ಮತ್ತು 
ಬರಗು ಬೆಳೆಗಳಿಗೆ ಉತ್ತೇಜನ ನೀಡಲಾಗುತ್ತಿದೆ. 

ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ 
ಕಳದ 3 ವರ್ಷಗಳಲ್ಲಿ ಎಷ್ಟು ಬಗೆಯ 
ಪಾಲಿಮರ್‌ ಲೇಪಿತ ಬೀಜಗಳನ್ನು ರೈತರಿಗೆ 
ಒದಗಿಸಲಾಗಿದೆ; ಇದರ ಫಲಾನುಭವಿಗಳ 
ಸಂಖ್ಯೆ ಎಷ್ಟು; (ಜಿಲ್ಲಾವಾರು ಮಾಹಿತಿ 
ನೀಡುವುದು) 


ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ಕಳೆದ 3 
ವರ್ಷಗಳಲ್ಲಿ ಯಾವುದೇ ಬಗೆಯ ಪಾಲಿಮರ್‌ 
ಲೇಪಿತ ಬಿತ್ತನೆ ಬೀಜಗಳನ್ನು ರೈತರಿಗೆ 
ವಿತರಿಸಲಾಗಿರುವುದಿಲ್ಲ. 


ರಾಜ್ಯದಲ್ಲಿ ಕೃಷಿ ಇಲಾಖೆಯ" ಎಂನವಕ್‌ ಬೆಳಗಾವಿ 
ಜಿಲ್ಲೆಯಲ್ಲಿ ಮಾತ್ರ ಸಂಚಾರಿ ಮನ್ಸು 'ಪರೀಕ್ಷಾ ವಾಹನವಿದ್ದು, 
ಈ ಜಿಲ್ಲೆಯಲ್ಲಿ ಮಾತ್ರ ಕಾರ್ಯ ನಿರ್ವಹಿಸುತ್ತಿದೆ. 

ಕಳೆದ 3 ವರ್ಷಗಳಲ್ಲಿ ಈ ವಾಹನದಿಂದ ರೈತರ ಹೊಲದ 
ಮಣ್ಣು ಮತ್ತು ನೀರಿನ ಪರೀಕ್ಷೆಗಳನ್ನು ಬೆಳಗಾವಿ ಜಿಲ್ಲೆಯಲ್ಲಿ 
ಈ ಕೆಳಕಂಡಂತೆ ನಡೆಸಲಾಗಿದೆ. | 


ಈ) | ರೈತರ ಹೊಲದ ಮಣ್ಣು ಮತ್ತು 
ನೀರಿನ ಪರೀಕ್ಷೆಗಾಗಿರುವ ಸಂಚಾರಿ 
ಘಟಕಗಳು ಕಳೆದ 3 ವರ್ಷಗಳಲ್ಲಿ 
ಎಷ್ಟು ರೈತರ ಹೊಲದ ಮಣ್ಣು 
ಮತ್ತು ನೀರಿನ ಪರೀಕ್ಷೆ ನಡೆಸಿವೆ? 
(ಜಿಲ್ಲಾವಾರು ವಿವರ ನೀಡುವುದು) 


ಮಣ್ಣು 
ಮಾದರಿಗಳ ಸಂಖ್ಯೆ 


ನೀರಿನ ಮಾದರಿಗಳ 


ಸಂಖ್ಯೆ 


ಸಂಖ್ಯ:AGRI-AML/266/2021 


ಕೃಷಿ ಸಚಿವರು 


